ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1402(1586) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಆರ್‌. ಮನೋಹರ್‌(ಸ್ನಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮದಲ್ಲಿ 2015ನೇ ಸಾಲಿನ ನೇಮಕಾತಿ ಕುರಿತು 


(ಅ) 2015ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ಎಸ್ಮಾಂಗಳಲ್ಲಿ ನೇರ ನೇಮಕಾತಿಯಡಿಯಲ್ಲಿ 
ಎಷ್ಟು ಸಹಾಯಕ ಇಂಜಿನಿಯರ್‌ (ವಿ) /(ಣಾ) ಕಿರಿಯ ಇಂಜಿನಿಯರ್‌ (ವಿ) ಮತ್ತು ಸಹಾಯಕ 
ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ; 


(ಆ) ಈಗಾಗಲೇ ನೇಮಕಾತಿಗೊಂಡಿರುವ ಅಧಿಕಾರಿಗಳ 6 ವರ್ಷ ಸೇವಾ ಅವಧಿ 
ಪೂರ್ಣಗೊಂಡಿರುವುದರಿಂದ, ದಿ:04-02-2015ರ ಇಂಧನ ಇಲಾಖೆಯ "ನೌಕರರಿಂದ 
ಸಹಮತ ಪಡೆದು ಕಂಪನಿವಾರು ಮರು ವಿಯೋಜನೆ ಮಾಡುವ ಪ್ರಕ್ರಿಯೆ 
ಪೂರ್ಣಗೊಳ್ಳವವರದೆಗೆ ಇನ್ನು ಮುಂದೆ ಹೊಸದಾಗಿ ನೇಮಕಗೊಳ್ಳುವ 
ಅಧಿಕಾರಿಗಳ/ನೌಕರರಿಗೆ ಬಡ್ತಿ ನೀಡುವ ಅನಿವಾರ್ಯತೆ ಬಂದಾಗ ಕರ್ನಾಟಕ ವಿದ್ಯುತ್‌ 
ಪ್ರಸರಣ ಎಬಿಗಮ ವಿಯಮ ಮತ್ತು ಸಂಬಂಧಪಟ್ಟಿ ಎಸ್ಕಾಂಗಳ ವ್ಯವಸ್ಥಾಪಕ 
ನಿರ್ದೇಶಕರುಗಳು ಪರಸ್ಪರ ಸಮಲೋಚಿಸಿ ಬಿಯಮಾನುಸಾರ ಮುಂದಿನ ಕ್ರಮ 
ಕೈಗೊಳ್ಳತಕ್ಕದ್ದು" ಎಂದು ಮಾರ್ಗಸೂಚಿಯನ್ನು ನೀಡಿರುತ್ತಾರೆ ಹಾಗೂ "ಮಾರ್ಗಸೂಚಿಗಳು 
ಬೆಂಗಳೂರು ವಿದ್ಯುತ್‌ ಕಂಪನಿಯಲ್ಲಿ ಹೈದ್ರಾಬಾದ್‌-ಕರ್ನಾಟಕ (471ಜಿ) ಪ್ರದೇಶದ 
ಅಡಿಯಲ್ಲಿ ನೇಮಕಾತಿಗೆ ಹಾಗೂ ಜೆಸ್ಮಾಂಗೆ ಅನ್ನ್ವಯಿಸತಕ್ಕದ್ದಲ್ಲ' ಎಂದು 
ತಿಳಿಸಿರುವುದರಿ೦ಂದ 2015ನೇ ಸಾಲಿನಲ್ಲಿ ನೇರ ನೇಮಕಾತಿಗೊಂ೦ಡ ಸಹಾಯಕ ಇಂಜಿನಿಯರ್‌ 
()/(ಕಾ) ಕಿರಿಯ ಇಂಜಿನಿಯರ್‌ (ವಿ) ಮತ್ತು ಸಹಾಯಕ ಲೆಕ್ಕಾಧಿಕಾರಿಗಳ ಬಡಿ 
ವಿಷಯದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಹಾಗೂ ಮುಂದಿನ ಕ್ರಿಯಾ ಯೋಜನೆಗಳೇನು? 


